ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 17 ನೇ ಮಾರ್ಚ್‌, 2020 


ವಿಜಯಪುರ ಮಹಾನಗರ ಪಾಲಿಕೆಯ ಸರ್ಕಾರಿ ಪದವಿಪೂರ್ವ ಕಾಲೇಜು (ಪ್ರೌಢ ಶಾಲೆ ವಿಭಾಗ) ಇಲ್ಲಿ ಅಕ್ರಮವಾಗಿ 
ನಿರ್ಮಿಸಿರುವ ಮಳಿಗೆಗಳ ಬಗ್ಗೆ 


ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಷೇತ್ರ):- 
ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
160 (1293+1263) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಿಜಯಪುರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು (ಪ್ರೌಢ ಶಾಲಾ 
ವಿಭಾಗ) ವಿಜಯಪುರ ಇವರಿಗೆ ಸೇರಿದ ಜಮೀನಿನಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಈ ಕುರಿತು ಕರಾರು ಒಪ್ಪಂದ ಮಾಡಿಕೊಳ್ಳಲಾಗಿದೆಯೇ ; ಹಾಗಿದ್ದಲ್ಲಿ, ಮಳಿಗೆ ಪಡೆದ ವ್ಯಕ್ತಿ ಯಾರ 
ಜೊತೆ ಕರಾರು ಒಪ್ಪಂದ ಮಾಡಿಕೊಂಡಿರುತ್ತಾರೆ ; (ಒಪ್ಪಂದದ ವಿವರ ನೀಡುವುದು) 


(ಆ) ಇದುವರೆಗೂ ಬಾಡಿಗೆಗೆ ನೀಡಲಾಗಿರುವ ಮಳಿಗೆಗಳು ಎಷ್ಟು ; ಠೇವಣಿ ರೂಪದ ಹಣವನ್ನು ಯಾವುದಕ್ಕೆ 
ಉಪಯೋಗಿಸಲಾಗಿದೆ ; 


(ಇ) ಈ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆಯ ಅನುಮತಿ ಪಡೆಯಲಾಗಿದೆಯೇ ; ಈ ಬಗ್ಗೆ ವ್ಯಾಜ್ಯಗಳೇನಾದರೂ 
ಇವೆಯೇ ; (ಇದ್ದಲ್ಲಿ ಅವುಗಳ ಮಾಹಿತಿ ನೀಡುವುದು) 


(ಈ) ಈ ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಲಾಗಿದೆಯೇ? (ಹಾಗಿದ್ದಲ್ಲಿ ಅಧಿಕಾರಿಗಳ ಹೆಸರು 
ಹುದ್ದೆಯ ಸಂಪೂರ್ಣ ವಿವರ ನೀಡುವುದು) 


